॥ ॐ ಪರಿಯ ಸೊಬಗಾವ ದೇವರಲಿ ॥ 


ಈ ಪರಿಯ ಸೊಬಗಾವ ದೇವರಲಿ । ನಾಕಾಣೆ ॥ ॐ ॥ 
ಗೋಪೀಜನಪ್ರಿಯ ಗೋಪಾಲಗಲ್ಲದೆ ॥ ಅ ॐ ॥ 


ದೊರೆಯತನದಲಿ ನೋಡೆ ಧರಣಿ ದೇವಿಗೆ ರಮಣ | 
ಸಿರಿಯತನದಲಿ ನೋಡೆ ಶ್ರೀ ಕಾಂತನು ॥ 
ಹಿರಿಯತನದಲಿ ನೋಡೆ ಸರಸಿಜೋದ್ಭವನಯ್ಯ 
ಗುರುವುತನದಲಿ ನೋಡೆ ಜಗದಾದಿ ಗುರುವು ॥ ೧ ॥ 


ಪಾವನತ್ವದಿ ನೋಡೆ ಅದುರ ಗಂಗಾಜನಕ । 

ದೇವತ್ವದಲಿ ನೋಡೆ ದಿವಿಜರೊಡೆಯ ॥ 
ಲಾವಣ್ಯದಲಿ ನೋಡೆ ಲೋಕಮೋಹಕನಯ್ಯ । 
ಆವಧ್ಯೈಂರ್ಯದಿ ನೋಡೆ ಅಸುರಾಂತಕ ॥ ೨ ॥ 


ಗಗನದಲಿ ಸಂಚರಿಪ ಗರುಡದೇವನೆ ತುರಗ । 
ಜಗತೀಧರ ಶೇಷಪಂರ್ಯಂಕಶಯನ ॥ 
ನಿಗಮಗೋಚರ ಪುರಂದರ ವಿಠಲಗಲ್ಲದೆ | 
ಮಿಗಿಲಾದ ದೈವಗಳಿಗೀ ಭಾಗ್ಯವುಂಟೇ ॥ ೩ ॥ 


ಬರಹ-ಉಚಿತ ಕನ್ನಡ/ದೇವನಾಗರೀ ತಂತ್ರಾಂಶ ಭಾನುವಾರ, ನವಂಬರ್‌ ೨೩, ೨೦೦೮ 


